ಸಂಪುಟ: ೦೪ ಸಂಚಿಕೆ: ೫ 
Vol. 04 Issue 5 


ಗೌರವಾಧ್ಯಕ್ಷರು 
ಮೊ : ೯೯೪೫೬೫೮೮೮೫ 


ಅಧ್ಯಕ್ಷರು 
ಮೊ : ೯೯೦೦೧೯೬೫೧೭ 


ಗೌ| ಕಾರ್ಯದರ್ಶಿಗಳು 
ಮೊ: ೯೪೪೮೩೬೬೮೪೯ 


ಕೋಶಾಧಿಕಾರಿ 
ಮೊ : ೯೯೬೪೪೬೫೯೫೬ 


ಪ್ರೊ| ವಿಜಯಾ ಸುಬ್ಬರಾಜು - ಶಿಕ್ಷಣ ವಿಭಾ 
ಶ್ರೀ ಶ್ರೀನಿವಾಸ ಮೂರ್ತಿ - ಅಂತರಿಕ ಠಕ್ಕ "ಫರಿಶೋಧನೆ 


ವಾರ್ಷಿಕ ಚಂದಾ 


ಐದು ವರ್ಷಗಳ ಚಂದಾ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 
ಸ್ಥಾಪನೆ : ೦೬-೦೫-೧೯೭೯ 
ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 
ಬಿ.ಎಂ.ಶ್ರೀ. ಕಲಾಭವನ, 
೩ನೇ ಮುಖ್ಯರಸ್ತೆ 
ನರಸಿ೦ಹರಾಜ ಕಾಲೋನಿ 
ಬೆ೦ಗಳೂರು - ೧೯ 
ದೂರವಾಣಿ: 
೫೨೬೬2315535. ೨೬೬೨೬೨೨೧ 
ಇಮೇಲ್‌ : bmsritrust@gmail. 
com 


web: www.bmshri.org 


ಆಗಸ್ಟ್‌ ೨೦೧೭ 
August 2017 


ಲ 
ಶ್ರೀವಸಂತ ನಾಡಿಗೇರ, ಇವರುಗಳು ಪರಿಚಯಾತ್ಮಕ ಲೇಖನವನ್ನು “ದಿ॥ ವಿ.ನಾಗರಾಜರವ್‌ ಮಾಧ್ಯಮ ಪ್ರಶಸ್ತಿ 


WN 
4 
731 


ಪುಟಗಳು ೮ ವಾರ್ಷಿಕ ಚಂದ ರೂ. ೨೦/- 
Pages - 8 A. 500. - ೧6, 20/- 


ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Editor : Sri. B.R. Ravindranath 


ಮೇ ೨೦೧೭ ತಿಂಗಳ ಸಂಚಿಕೆಯಲ್ಲಿ, ದಿ॥ ಶ್ರೀ.ವಿ. ನಾಗರಾಜರಾವ್‌ ಮತ್ತು ಮೊದಲ ಪ್ರಶಸ್ತಿ ಪುರಸ್ಕತರಾದ 


(0. 


ಸ್ಥಾಪನೆ” ಎಂಬ ಶೀರ್ಷಿಯಡಿಯಲ್ಲಿ ನೀಡಿದ್ದೆವು. ಪೂರ್ವ ನಿಯೋಜನೆಯಂತೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು 
ದಿನಾಂಕ ೩೧ನೇ ಮೇ ೨೦೧೭ರಂದು ಜರುಗಿತು. ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ|ಪಿ.ವಿ.ನಾರಾಯಣ ಅವರು, ಪ್ರಶಸ್ತಿ 
ಪ್ರದಾನಮಾಡಲು ಆಗಮಿಸಿದ ಶ್ರೀಮತಿ ನಾಗಮಣಿ. ಎಸ್‌.ರಾವ್‌. ಆಕಾಶವಾಣಿಯ ನಿವೃತ್ತ ಹಿರಿಯ ಅಧಿಕಾರಿಗಳು, 
ಪ್ರಶಸ್ತಿ ಪುರಸ್ಕೃತರು ಮತ್ತು ಹಿರಿಯ ಪತ್ರಕರ್ತರು ಶ್ರೀ ವಸಂತನಾಡಿಗೇರ, ಪ್ರಶಸ್ತಿ ಪುರಸ್ಕೃತರು ಮತ್ತು ಹಿರಿಯ 
ಪತ್ರಕರ್ತರು ಶ್ರೀ ವಸಂತ ನಾಡಿಗೇರ, ಪ್ರಶಸ್ತಿಯ ಆಯ್ಕೆ ಸಮತಿಯ ಸದಸ್ಯರು ವಿ.ನಾಗರಾಜರಾವ್‌ ಕುಟುಂಬ 
ವರ್ಗದವರಿಗೂ ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತ ಕೋರಿದರು. ಆಯ್ಕೆ ಸಮಿತಿಯ ಪರವಾಗಿ ಶ್ರೀ 
ಜಯಪ್ರಕಾಶ್‌ ನಾರಾಯಣ ಅವರು ಶ್ರೀ ವಸಂತನಾಡಿಗೇರ ಅವರ ಧೀ ಶಕ್ತಿ ಪದಗಳ ಜೊತೆಗಿನ ಪ್ರಾಂಜಲ 
ಪ್ರೀತಿ, ಸಂಪಾದಕನು ಅನುಸರಿಸಬೇಕಾದ ಮೂರು “ಎಸ್‌” ಸೂತ್ರಗಳು (ಸರಳ, ಶಕ್ತಿ, ಸಣ್ಣ) ಆಧುನಿಕ ಪತ್ರಿಕಾ 
ಯುಗಕ್ಕೆ ಬೇಕಾದ ಬಹುಮುಖ ಮತ್ತು ಬಹುಶ್ರುತ ಪ್ರತಿಭೆಯೆಲ್ಲವೂ ಇವರಲ್ಲಿ ಮೇಳೈಸಿರುವುದರಿ೦ಂದ ಇವರು 
ಮಾಧ್ಯಮ ರಂಗದಲ್ಲಿ ಹೆಸರುವಾಸಿಯಾಗಿದ್ದಾರೆ ಎಂದು ತಿಳಿಸಿದರು. ಪ್ರಶಸ್ತಿ ಪ್ರದಾನ ಮಾಡಿದ ಶ್ರೀಮತಿ. ನಾಗಮಣಿ 
ಎಸ್‌.ರಾವ್‌ ಅವರು, ಆಕಾಶವಾಣಿಯಲ್ಲಿ ಶ್ರೀ ವಿ.ನಾಗರಾಜರಾವ್‌ ಅವರೊಡನೆ ಕಳೆದ ದಿನಗಳನ್ನು ಸ್ಮರಿಸಿದರು. 
ಒಬ್ಬ ಲೇಖಕನಾಗಿ, ಅನುವಾದಕನಾಗಿ, ಮಾಧ್ಯಮ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿನ ಅವರ ಆಸಕ್ತಿ ತಮಗೆಲ್ಲರಿಗೂ 
ಮಾದರಿಯಾಗಿತ್ತೆಂದು ಹೇಳಿದರು.ಒಬ್ಬ ಮೇದಾವಿ ತಂದೆಯ ಬಗ್ಗೆ ಪ್ರೀತಿಯಿಂದ ಸ್ಥಾಪಿಸಿದ ಪ್ರಶಸ್ತಿಯನ್ನು ಸ್ಥಾಪಿಸಿದ 
ಅವರ ಹ ಶ್ರೀಮತಿ ರಾಜೇಶ್ವರಿ ಕೃಷ್ಣ ಅವರನ್ನು ಅಭಿನಂದಿಸಿದರು. 


ವ 


ಪ್ರಶಸ್ತಿ ಸ್ವೀಕರಿಸಿದ ಶ್ರೀ ವಸಂತ ನಾಡಿಗೇರ ಅದರು, ಒ೦ದು ಪತ್ರಿಕೆಯ ಯಶಸ್ಸಿಗೆ ನೇಪಥ್ಯದಲ್ಲಿದ್ದು ಕೊ೦ಡು, 
ಪತ್ರಿಕೆಯನ್ನು. ರೂಪಿಸುವ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿರುವ ಎಲ್ಲಾ ಸಂಪಾದಕರಿಗೂ ಕೊಡುವ ಪ್ರಶಸ್ತಿ ಇದಾಗಿದೆ 


ಎ೦ದು ಹೇಳಿ ತಮ್ಮ ಪತ್ರಿಕೋದ್ಯಮದಲ್ಲಿನ ಸುದೀರ್ಫವಾದ ಅನುಭವವನ್ನೂ ಹಂಚಿ ಕೊಂಡರು. 


ಅವರು, ಸ 
ಸ್ಥಾಪಿಸಿದ ಶ್ರೀ ನಾಗರಾಜ 
ರಾವ್‌ ಅವರು ಕುಟುಂಬ 
ವರ್ಗದವರಿಗೆ ಅಭಿನಂದನೆ 
೫೫ ಗಳನ್ನು ತಿಳಿಸಿದರು. 


ಶ್ರೀ ಅಬ್ದುಲ್‌ 
ಬಷೀರ್‌ ಅವರು 
ಆಗಮಿಸಿದ್ದ ಎಲ್ಲಾ 
ಮಾಧ್ಯ ಮವರ್ಗದವರಿಗೂ., 
ಅತಿಥಿಗಳಿಗೂ, ವಂದನೆ 
ಸಲ್ಲಿಸಿದರು. 


A 


Honganasu August 2017 


Vol. 04 Issue 5 


ಸಂಪಾದಕೀಯ 


ಈ ವರ್ಷದ ಸರ್ವ ಸದಸ್ಯರ ವಿಶೇಷ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ 
ನಮ್ಮ ಪ್ರತಿಷ್ಠಾನದ ಹೆಸರು ಚಿಕ್ಕದಾದ ಚೊಕ್ಕದಾದ ಬಿಎಂಶ್ರೀ ಪ್ರತಿಷ್ಠಾನ 
ಎಂಬುದಾಗಿರುತ್ತದೆ. ೧೯೮೦ರಲ್ಲಿ ನೋಂದಣಿಯಾದಾಗಿನಿಂದಲೂ ಪ್ರತಿಷ್ಠಾನದ 
ಹೆಸರು ಅಧಿಕೃತವಾಗಿ ಬಿ ಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನ, ( ಕನ್ನಡ ಸಾಹಿತ್ಯ ಮತ್ತು 
ಸಂಶೋಧನಾ ಸೇವಾ ಕೇಂದ್ರ ಎಂದಿತ್ತು 

ಆದರೆ ಬಳಕೆಯಲ್ಲಿ ಬಿಎಂಶ್ರೀ ಪ್ರತಿಷ್ಠಾನ ಎಂದು ಪ್ರಚಲಿತವಾಗಿತ್ತು. ಜೊತೆಗೆ 
ಹೆಸರಿನಲ್ಲಿನ ಪದ - ಸ್ಮಾರಕ - ಬಹಳಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡುತ್ತಿತ್ತು. 


ಹೀಗಾಗಿ ಬಳಕೆಯಲ್ಲಿರುವ ಹೆಸರನ್ನು ಈಗ ಅಧಿಕೃತಗೊಳಿಸಲಾಗಿದೆ. ಆದರೆ ನಮ್ಮ 
ಪ್ರತಿಷ್ಠಾನದ ಚಟುವಟಿಕೆಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರುವುದಿಲ್ಲ. 
ಹಾಗೆ ನೋಡಿದರೆ ಬರಲಿರುವ ದಿನಗಳಲ್ಲಿ ಪ್ರತಿಷ್ಠಾನವು ಇನ್ನೂ ಹತ್ತು 
ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ನಿರೀಕ್ಷಿಸಿ 
ಹೊಂಗನಸು ಪತ್ರಿಕೆಯನ್ನು ಹೆಚ್ಚು ವರ್ಣರಂಜಿತ ಹಾಗೂ ಹೆಚ್ಚು 


ಉಪಯುಕ್ತವಾಗಿ ಮಾಡಲು ಶ್ರಮಿಸುತ್ತಿದ್ದೇವೆ. ನಿಮ್ಮ ಸಲಹೆಗಳು ಹಾಗೂ 
ಪ್ರತಿಕ್ರಿಯೆಗಳಿಗೆ ಸ್ವಾಗತ. 
ಬಿ.ಆರ್‌ ರವೀಂದ್ರನಾಥ್‌ 


ಸಂಪಾದಕರು 


ಆಗಸ್ಟ್‌ ತಿಂಗಳಿನಲ್ಲಿ ಜನಿಸಿದ ಸಾಹಿತ್ಯೋಪಾಸಕರು 


ಕಡೆಂಗೊಡ್ಲು ಶಂಕರಭಟ್ಟ ೧-೮-೧೯೦೪ 
ಎಂ.ಆರ್‌. ಶ್ರೀನಿವಾಸ ಮೂರ್ತಿ ೨-೮-೧೮೯೩ 
ಯಶವಂತ ಚಿತಾಲ ೩-೮-೧೯೨೮ 
ವಿಕೃ ಗೋಕಾಕ್‌” ೯-೮-೧೯೦೯ 
ಕೆ.ಜಿ. ಕುಂದರಗಾರ ೧೪-೮-೧೮೯೫ 
ಮಿರ್ಜಿಅಣ್ಣಾರಾಯ ೨೫-೮-೧೯೧೮ 
ಆಗಸ್ಟ್‌ ತಿಂಗಳಿನಲ್ಲಿ ನಿಧನರಾದ ಸ ಸಾಹಿತೊ ್ಯೀಪಾಸ ಸಕರು 
ಮಧುರ ಚಿನ್ನ ೧೫-೮-೧೯೫೩ 
ಸುರಂ ಎಕ್ಕುಂಡಿ ೨೦-೮-೧೯೯೫ 
ತಸು ಶಾಮರಾಯರು ೨೧-೮-೧೯೯೮ 
ಕೆ.ಜಿ. ಕುಂದಣಗಾರ ೨೨-೮-೧೯೬೫ 
ಚನ್ನಪ್ಪ ಉತ್ತಂಗಿ ೨೮-೮-೧೯೬೨ 


ಆಧುನಿಕ ವಚನಗಳು 


ಬೆಳೆಯುವ ಗಿಡದ ಬೇರನ್ನು ಕಡಿಯುತ್ತ- 

ಮುಗಿಲೆತ್ತರಕ್ಕೆ ತೆಲೆಯೆತ್ತಿ-"ಮಳೆಸುರಿಸು ನೀರದ 

ಗಿಡ ಚಿಗುರಲಿ' ಎಂದು ಗೋಗರೆಯುತ್ತ 

ಮೊಸಳೆ ಕಣ್ಣೀರ ಸುರಿಸುವರು; 

ಅವರ ಒಳ-ಹೊರ ಬಣ್ಣಗಳ ರುಬ್ಬಿ 

ಮಾನವೀಯತೆಯ ಚಿಲುಮೆ ಪುಟಿಯುವಂತೆ 

ಮಾಡೋ “ಅಲ್ಲಾರಖಾ'! ॥೨೩॥ 
ದೇಶಭಕ್ತಿಯ ಹೆಸರಿನಲ್ಲಿ ರಾಜಕೀಯ ಚದುರಂಗವನ್ನಾಡುತ್ತಾರೆ! 
ಮತಧರ್ಮಗಳ ನಡುವೆ ತಂದಿಕ್ಕಿ ತಮಾಷೆಯ ಮಾಡುತ್ತಾರೆ 
ಕುಷ್ಠರೋಗಿಗಳ ಸೇವಕರ ಕೊಲ್ಲುತ್ತಾರೆ 

ಪ್ರೇಮಿಗಳ ದಿನಾಚರಣೆ ಅಸಂಬದ್ಧವೆಂದು ಪ್ರಲಾಷಿಸುತ್ತಾರೆ 
ಪರಧರ್ಮೀಯರ ದೇಶಭಕ್ತಿಯ ತೂರಿ ನೋಡುತ್ತಾರೆ 

“ಇದು ನಮ್ಮದು, ಅವರದಲ್ಲ' ಎಂದು ಸಾರಿ ಹೇಳುತ್ತಾರೆ 

ಇಂಥ “ಆಡುವ"ಮಾಡುವ', "ಕೊಲ್ಲುವ', "ಪ್ರಲಾಪಿಸುವ', 

“ತೂರಿ ನೋಡುವ', " ಸಾರಿ ಹೇಳುವ' ಕಳ್ಳ ಕೊಕ್ಕರೆಗಳಿಗೆ 
ಸದ್ದುದ್ಧಿ ಕರುಣಿಸಿ ಕಾಪಾಡೋ “ಅಲ್ಲಾರಖಾ'. ॥೨೪॥ 


-ಜಿ. ಅಬ್ದುಲ್‌ ಬಷೀರ್‌ 


ಅನ್ನು ಮುಂದೆ ನಮ್ಮ ಹೆಸರು ಬಿ.ಎಂ.ಶ್ರೀ. ಪ್ರತಿಷ್ಠಾನ 


© 


ತ 

ದಿನಾಂಕ ೧ನೇ ಜುಲೈ ೨೦೧೭ ರಂದು ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನದ 
ಸರ್ವಸದಸ್ಯರ ವಿಶೇಷಸಭೆಯಲ್ಲಿ ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನದ ಹೆಸರನ್ನು 
ಬಿ.ಎಂ.ಶ್ರೀ. ಪ್ರತಿಷ್ಠಾನ ಎಂದು ಬದಲಾಯಿಸಲಾಗಿದೆ. 


ವಾರ್ಷಿಕ ಸರ್ವಸದಸ್ಯರ ಸಭೆ 


ಬಿ.ಎಂ.ಶ್ರೀ.ಸ್ಮಾರಕ ಪ್ರತಿಷ್ಠಾನದ ವಾರ್ಷಿಕ ಸರ್ವಸದಸ್ಯರ ಸಭೆಯನ್ನು 
ದಿನಾಂಕ ೧ನೇ ಜುಲೈ ೨೦೧೭ ರಂದು ನಡೆಸಲಾಯಿತು. "ಹ ಸಭೆಯಲ್ಲಿ 
ವಾಡಿಕೆಯ ಕಲಾಪಗಳನ್ನು ನಡೆಸಲಾಯಿತು. ನಂತರ ಕಾರ್ಯಕಾರಿ ಸವಿತಿಗೆ 
ಆಯ್ಕೆಗೊಳ್ಳಲು ವಾಡಿಕೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತಿ ತೋರಿಸಿದ 
ಕಾರಣದಿಂದ ೩೭ನೇ ವಾರ್ಷಿಕ ಸರ್ವಸದಸ್ಯರ ಸಭೆ ಪ್ರತಿಷ್ಠಾನದ ಇತಿಹಾಸದಲ್ಲಿ 
ಮೊದಲ ಬಾರಿಗೆ ಚುನಾವಣೆ ನಡೆದು ಮೈಲಿಗಲ್ಲನ್ನು ಸ್ಥಾಪಿಸಿತು. ಹೀಗೆ ನಡೆದ 
ಚುನಾವಣೆಯಲ್ಲಿ ನಾಲ್ವರು ಅರ್ಹ, ಅನುಭವೀ ಸಾಧಕರಾದ ಡಾ। ವಿಜಯ 


ಸುಬ್ಬರಾಜು, ಪೊಕೊವೆಂ. ರಾಮಕೃಷ್ಣಗೌಡ, ಪ್ರೊ. ಬೈರಮಂಗಲ ರಾಮಗೌಡ 
ಹಾಗೂ ಪ್ರೊ ಶಾಂತರಾಜು ಅವರು ಆಯ್ಕೆಗೊಂಡರು. 
ಪ್ರಕಟಣೆ 
ಶಾ. ಬಾಲೂರಾವ್‌ ಯುವಬರಹಗಾರ ಪ್ರಶಸ್ತಿಗಾಗಿ ಕೃತಿಗಳ ಆಹ್ವಾನ 
ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನವು ಪ್ರತಿ ವರ್ಷ ನೀಡುವ ಇಪ್ಪತ್ತೈದು 

ಸಾವಿರ ರೂಪಾಯಿಗಳ ನಗದು ಹಾಗೂ ಸ್ಮರಣಿಕೆಯನ್ನು ಒಳಗೊಂಡಿರುವ 
ಶಾ.ಬಾಲೂರಾವ್‌ ಯುವಬರಹಗಾರ ಪ್ರಶಸ್ತಿಗಾಗಿ ೩೫ ವರ್ಷ ವಯಸ್ಸು 
ಮೀರದ ಯುವ ಬರಹಗಾರರು ರಚಿಸಿದ ೨೦೧೬ರಲ್ಲಿ ಮೊದಲ ಮುದ್ರಣವಾಗಿ 
ಪ್ರಕಟವಾಗಿರುವ ಸಾಹಿತ್ಯದ ಯಾವುದೇ ಪ್ರಕಾರದ ಕೃತಿಗಳನ್ನು ಆಹ್ವಾನಿಸುತ್ತಿದೆ. 
ಆಸಕ್ತ ಲೇಖಕರು ಪ್ರಕಟಗೊಂಡ ಕೃತಿಯ ಎರಡು ಪ್ರತಿಗಳನ್ನು ತಮ್ಮ 
ವಿವರಗಳ ಜೊತೆ ಗೌರವ ಕಾರ್ಯದರ್ಶಿ, ಬಿ.ಎಂ.ಶ್ರೀ.ಸ್ಮಾರಕ ಪ್ರತಿಷ್ಠಾನ, ೩ನೇ 
ಮುಖ್ಯರಸ್ತೆ, ನರಸಿಂಹರಾಜ ಕಾಲೋನಿ, ಬೆಂಗಳೂರು-೫೬೦೦೧೯, ಇವರಿಗೆ 
ಕಳುಹಿಸಬಹುದು. ಕೊನೆಯ ದಿನಾಂಕ : ೧೦ನೇ ಆಗಸ್ಟ್‌ ೨೦೧೭ 
ಸಂಪರ್ಕಿಸಿ : ೦೮೦-೨೬೬೧೫೮೭೭ 
ಶಾ.ಬಾಲೂರಾವ್‌ ಅನುವಾದ ಪ್ರಶಸ್ತಿಗಾಗಿ ಕೃತಿಗಳ ಆಹ್ವಾನ 

ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನವು ಪ್ರತಿ ವರ್ಷ ನೀಡುವ ಇಪ್ಪತ್ತೈದು 
ಸಾವಿರರೂಪಾಯಿಗಳ ನಗದು ಹಾಗೂ ಸ್ಮರಣಿಕೆಯನ್ನು ಒಳಗೊಂಡಿರುವ 
ಶಾ.ಬಾಲೂರಾವ್‌ ಅನುವಾದ ಪ್ರಶಸ್ತಿಗಾಗಿ. ೨೦೧೬ರಲ್ಲಿ ಮೊದಲ 
ಮುದ್ರಣವಾಗಿ ಪ್ರಕಟವಾಗಿರುವ ಬೇರಾವುದೇ ಭಾಷೆಯಿಂದ ಕನ್ನಡಕ್ಕೆ ಅಥವಾ 
ಕನ್ನಡದಿಂದ ಇಂಗ್ಲೀಷ್‌ಗೆ ಅನುವಾದವಾಗಿರುವ ಕೃತಿಗಳನ್ನು ಆಹ್ವಾನಿಸುತ್ತಿದೆ. 

ಆಸಕ್ತ ಲೇಖಕರು ಪ್ರಕಟಗೊಂಡ ಕೃತಿಯ ಎರಡು "ಪ್ರತಿಗಳನ್ನು ತಮ್ಮ 
ವಿವರಗಳ ಜೊತೆ ಗೌರವ ಕಾರ್ಯದರ್ಶಿ, ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ. 
೩ನೇ ಮುಖ್ಯರಸ್ತೆ, ನರಸಿಂಹರಾಜ ಕಾಲೋನಿ, ಬೆಂಗಳೂರು-೫೬೦೦೧೯, 
ಇವರಿಗೆ ಕಳುಹಿಸಬಹುದು. ಕೊನೆಯದಿನಾಂಕ : ೧೦ನೇ ಆಗಸ್ಟ್‌ ೨೦೧೭ 
ಸಂಪರ್ಕಸಿ : ೦೮೦-೨೬೬೧೫೮೭೭ 


(3065 | August 2017 11011887850 


Vol. 04 Issue 5 


ಆಗಸ್ಟ್‌ ೨೦೧೭ ರಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮಗಳು 


ಸ್ಥಳ : ಎಂ.ವಿ.ಸೀ. ಸಭಾ೦ಗಣ, ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನ 
೦೨-೦೮-೨೦೧೭ ವ್ಯ ಸಂಜೆ- ೬-೦೦ ಗಂಟೆಗೆ 


ಬೌ 1 ೬ ಮಾಜ ಭಾಗ) 
ವಾಚನ :ಕುಮಾರಿಅರ್ಪಿತಾ 
ವ್ಯಾಖ್ಯಾನ :ಡಾ॥ ಕೆ.ಆರ್‌. ಗಣೇಶ್‌ 
ನೇತೃತ್ವ- ಶ್ರೀಮತಿ ಸಿ.ವಿ. ಶ್ರೀಮತಿ 


೧೬-೦೮-೨೦೧೭ ಬಸ ಸ ೬-೦೦ ಗಂಟೆಗೆ 


ಸಾಂಸ್ಕೃ ಸ್‌ ಪ್ರದರ್ಶನ. 
೧೭-೮-೨೦೧೬ ಗುರುವಾರ ಚ ೬:೦೦ ಗಂಟೆಗೆ 


ತಿಂಗಳ ಮುಕ್ತ. pe ಹ್‌ 
ವಿಷಯ “ಜನ್ನನಯಶೋಧರಚರಿತ ಪದ್ಯ :೧.೬.೪:ಒಂದು ವಿಶ್ಲೇಷಣೆ” 
(ಧರ್ಮಪರರ್ಗಲ್ಲದೆಮ್ಮಯ 
ನಿರ್ಮಲ ಚಾರಿತ್ರಮಿಂಬುಕಯ್ಯದು ನಿನಗಾ। 
ಧರ್ಮದ ಹೋದ ಹೊಲಂಬದು 
ನರ್ಮದೆಯಿಂಗೆಂಟದೇಕೆ ಕೇಳ್ಗಹೆಯೆಮ್ಮಂ॥) 
ಚಾಲನೆ: ಡಾ| ವಸಂತ ಲಕ್ಷ್ಮೀ 


ತ ೨೦೧೭ ಚಾ ರ: po ಅ ES 


ಉಪನ್ಶಾ ಸತಾ ಕ್ರ ಕಕಿಯೊಡನೆ) 
ವಿಷಯ : "ಇತ್ತೀಚಿನ 11 ಹಲ್ಲಿಡಿಪೂರ್ವಕದಂಬರಕನ್ನಡ ಶಾಸನ' 
ಉಪನ್ಯಾಸಕರು : ಡಾ| ಟಿ.ಎಂ. ಕೇಶವ 
ನಿವೃತ್ತಅಧೀಕ್ಷಕಪುರಾತತ್ವವಿದರು, ಭಾರತೀಯ ಪುರಾತತ್ವ ಸವೇಕ್ಷಣ. 
ಜೊತೆಗೆ : ಶ್ರೀ ಎಸ್‌. ಕಾರ್ತಿಕ್‌ 
ಖ್ಯಾತ ವಿದ್ದಾಂಸರು 


೩೧-೦೮-೨೦೧೭ ಗುರುವಾರಸಂಜೆ ೬-೦೦ ಗಂಟೆಗೆ 


ಎಂ.ಸುಬ್ಬಯ್ಯ ಹೆ ಹೆಗಡೆ, ಯಂ.ಕೆ. ೩... Fo ಬಬ ಜಜ ಅನಂತರಂಗ ಪ್ರತಿಷ್ಠಾ ನ 
ವಿಷಯ “ಜೈನ ಕಾವ್ಯಗಳಲ್ಲಿ ಮಾನವೀಯ ನೆಲೆಗಳು' 
ಉಪನ್ಯಾಸಕರು:ಡಾ| ರಂಗಾರೆಡ್ಡಿಕೋಡಿರಾಂಪುರ 


ಆಗಸ್ಟ್‌ ತಿಂಗಳಿನಲ್ಲಿ ನಡೆಯುವ ದತ್ತಿ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ದತ್ತಿ ನಿಧಿಗಳ ಸಂಕ್ಷಿಪ್ತ ವಿವರಗಳು 


ಹೆಸರು ಸ್ಥಾಪಕರು 

ಶ್ರೀಮತಿ ರುಕ್ಕಿಣಮ್ಮ ಶ್ರೀ ಸೀತಾರಾಮರಾವ್‌ದತ್ತಿ ಬಿ.ಎಸ್‌. ಗೋಪಾಲ ಕೃಷ್ಣ 
ಎಂ. ಸುಬ್ಬಯ್ಯ ಹೆಗಡೆ ಎಂ.ಕೆ. ರವೀಂದ್ರನಾಥ 
ಯಂ.ಕೆ. ವಿಜಯಲಕ್ಷ್ಮಿ ರವಿಕಿರಣ 

ಎನ್‌. ಅನಂತರಂಗಾಚಾರ್‌ ಡಾ॥ ಎ. ಜಾನಕಿ 
ಅನಂತರಂಗ ಪ್ರತಿಷ್ಠಾನ ಕೆ.ನಾಗರಾಜು 


Honganasu August 2017 


Vol. 04 Issue 5 


ಸಂ 


೩111 
NY 


ತ್ರ 
೧. 
3 
೩. 
ಲ 
೫. 


a 


ಓಂತ್ರೀ ಸಾರಕ ಶ್ರಷ್ಠಾನರಲ್ಲಿ ಜೂನ್‌ 2011 - ಬರೆ 


ದಿನಾಂಕ ೨೮-೬-೨೦೧೭ ಬುಧವಾರ 

ಶ್ರೀ ಬಾಪು ರಾಮಣ್ಣ ಮತ್ತು ಶ್ರೀಮತಿ ಜಯಲಕ್ಷಮ್ಮ ದತ್ತಿ ಉಪನ್ನಾಸ 
ನಿ > ಎ೬ [) 

ಕಾರ್ಯಕ್ರಮ 


ವಿಷಯ :*ಜಲ-ಜನ” 
ಉಪನ್ಯಾಸಕರು:ಡಾ॥ 


ಕ್ಷಾಮ, ಅಂತರ್ಜಲ ಮಟ್ಟದ 
ಕುಸಿತ, ಮತ್ತು ಭೂಮಿಯ 
ದುರ್ಬಳಕೆ/ ಅತಿಯಾದ 
ಶೋಷಣೆ (ಔತಜಡಿ 
ಜಥುರಿಟರಂಣಚಿಣಂರಿಟಿ 
ಠಜಿ ಟಚಿಟಿಜ) ನ 
ಪ`ರಿಣಾವ”ದಿ೦ದ', 
ಮುಂಬರುವ ದಿನಗಳಲ್ಲಿ 
ನೀರಿನ ಸದ್ದಳಕೆ ಮತ್ತು ಜನರ 
ಪಾತ್ರವೇನು, ಈ ವಿಷಯ 


ಕುರಿತಂತೆ, ಭೂವಿಜ್ಞಾನಿ 
ಮತ್ತು ವಿಶೇಷವಾಗಿ 
ಜಲತಜ್ಞರಾಗಿರುವ ಡಾ| 


ವೈ.ಲಿಂಗರಾಜು ಅವರು, “ಜಲ-ಜನ” ಎಂಬ ವಿಷಯವನ್ನು ಕುರಿತು ದತ್ತಿ 


ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು. 

ಭೂ ವಿಜ್ಞಾನಿಯು ಬೆಲೆ ಬಾಳುವ ಖನಿಜಗಳ ಶೋಧನೆಯಲ್ಲೇ 
ತೊಡಗಿಕೊಳ್ಳಬೇಕೆಂಬ ನಿಯಮವೇನಿಲ್ಲ. ದೇಶದಲ್ಲಿ ನದಿಗಳ ನಿರ್ವಹಣೆ, 
ನದಿಗಳ ಪುನಶ್ಚೇತನ, ಅಂತರ್ಜಲದ ಮಟ್ಟ ಹೆಚ್ಚಿಸುವ ರೀತಿ, ಭೂ 
ನಿರ್ವಹಣೆ. ನದಿಗಳ ಪುನಃಶ್ಚೇತನ, ಇವು ನಮ್ಮ ರಾಷ್ಟ್ರದಲ್ಲಿನ ಜ್ವಲಂತ 
ಸಮಸ್ಯೆಗಳು. ಈ ನಿಟ್ಟಿನಲ್ಲಿ. ಸರ್ಕಾರ ಕೈಗೊಂಡಿರುವ ಹಲವಾರು 
ಯೋಜನೆಗಳು ಮುಂತಾದವುಗಳನ್ನು ಕವಾಗಿ, ತಿಳಿಸಿದರು.ನದಿ 
ಅಳಲು ಎಂಬ ಪದ್ಯದ ವಾಚನವನ್ನು ಮಾಡಿದರು. ಇಸ್ರೋ ಸಂಸ್ಥೆಯ 
ರಿಮೋಟ್‌ ಸೆನ್ಸಿಂಗ್‌ ಟೆಕ್ನಾಲಜಿಯ ಸಹಾಯದಿಂದ ಕೈಗೊಂಡಿರುವ ಕೆರೆ, 
ಕಲ್ಯಾಣಿ, ನದಿಗಳ ಪುನಃಶ್ಚೇತನ ಯೋಜನೆಗಳಲ್ಲಿ ಇದರ ಪಾತ್ರ ಮುಂತಾದ 
ವಿಷಯಗಳ ಬಗ್ಗೆ ತಿಳಿಸಿದರು. ಬಹು ಸಂಖ್ಯೆಯಲ್ಲಿ ನೆರೆದಿದ್ದ ಆಸಕ್ತರು, 
ಉಪನ್ಯಾಸಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡು ಇಂತಹ 
ಸಾಹಿತ್ಯೇತರ ಉಪನ್ಯಾಸಗಳಿಲ್ಲಿಯೂ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸಿದರು. 

ಡಾ॥ ಪಿ.ವಿ. ನಾರಾಯಣ, ಅಧ್ಯಕ್ಷರು. 
ಪರಿಚಯಿಸಿದರು. ಶ್ರೀ ರವೀಂದ್ರನಾಥ್‌, ಕಾರ್ಯದರ್ಶಿ 
ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಸಂಪನ್ನವಾಯಿತು. 
೨೯-೦೬-೨೦೧೭ 
ಶ್ರೀಮತಿ ಜಯಲಕ್ಷ್ಮಮ್ಮ- ಬಾಪು ರಾಮಣ್ಣ ದತ್ತಿ ದತ್ತಿ ಗಮಕ 

ಎಲ್ರ ಆ ಣ ಇದಿ ಹಾವ 
ಗಮಕ : ಶ್ರೀಮತಿ ಜಲಜಾರಾಜು 
ವ್ಯಾಖ್ಯಾನ: ಡಾ. ಎ.ವಿ. ಪ್ರಸನ್ನ 


ಇವರ 


ವೈ.ಲಿಂಗರಾಜು 

ಭೂವಿಜ್ಞಾನಿ ಮತ್ತು 
ಜಲತೆಜ್ಞ 

ಕಳೆದ ಎರಡು 
ವರ್ಷಗಳಿಂದ ರಾಜ್ಯ 
ಎದುರಿಸುತ್ತಿರುವ ಭೀಕರ 


ಸಭೆಗೆ ಉಪನ್ಯಾಸಕರನ್ನು 


211 ಕಿಗಳುಗಳ್ಲಿ ddd ಕಾಯಗ್ರವಗಳ 


೨೪-೦೬-೨೦೧೭ ರಂಗಸಂವಾದ೯ 

ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ ಮತ್ತು ಗ್ರೀನ್‌ ಸ್ಟೇಜ್‌ ಸಹಯೋಗದಲ್ಲಿ 
ನಾಟಕ 

ನಾಟಕ “ನಮ್ಮನ್ನು ಬದುಕಲು ಬಿಡಿ” 

ರಚನೆ & ನಿರ್ದೇಶನ : ಶ್ರೀ ವಿಜಯ್‌ ಎ. 


ಪ್ರತಿ ತಿಂಗಳೂ ಕೊನೆಯ ಶನಿವಾರ 


ಸಂಜೆ ನಡೆಯುವ ಬಿ.ಎಂ.ಶ್ರೀ. 
ಪ್ರತಿಷ್ಠಾನ ಮತ್ತು ಗ್ರೀನ್‌ ಸ್ಟೇಜ್‌ ಸಹಯೋಗದಲ್ಲಿ ನಡೆಸಲಾಗುವ 
“ರಂಗ ಸಂವಾದ' ಕಾರ್ಯಕ್ರಮದಲ್ಲಿ ಸಾಮಾಜಿಕ ಚಿಂತನೆಗಳನ್ನು 
ಒಳಗೊಳ್ಳುವ ನಾಟಕಗಳ ಪ್ರದರ್ಶನ ಮಾಡಲಾಗುತ್ತದೆ. ದಿನಾಂಕ 
೨೪ನೇ ಜೂನ್‌೨೦೧೭ರಂದು “ನಮ್ಮನ್ನು ಬದುಕಲು ಬಿಡಿ”ನಾಟಕವನ್ನು 
ಪ್ರದರ್ಶಿಸಲಾಯಿತು. ಡಾ. ಪಿ ವಿ ನಾರಾಯಣ ಅವರು ಸ್ವಾಗತವನ್ನು 
ಕೋರಿ ಕಾರ್ಯಕ್ರಮಕ್ಕೆ ಚಾಲನ ನೀಡಿದರು. ಡಾ. ಅನಿಲ್‌ ಕುಮಾರ್‌ 
ವಂದನಾರ್ಪಣೆ ಸಲ್ಲಿಸಿದರು. 
೦೨-೦೭-೨೦೧೭ ಗೋವಿಂದ ಜಾಲಿಹಾಳ ದತ್ತಿ ಕಾರ್ಯಕ್ರಮ 
ಭಕ್ತಿಗೀತೆಗಳ ಸ್ಪರ್ಧೆ 

ಗೋವಿಂದ ಜಾಲಿಹಾಳ ಕಾರ್ಯಕ್ರಮ ೨-೭-೨೦೧೭ ನೇ 
ಭಾನುವಾರದಂದು ೧೧-೦೦ ಗಂಟೆಗೆ ಪ್ರಾರಂಭವಾಯಿತು. 

ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಎ.ಆರ್‌.ದೀಪಾರಾವ್‌ ಮತ್ತು ಶ್ರೀ 
ಎಂ.ಆರ್‌. ಅನಂತಮೂರ್ತಿ ಅವರು ತೀರ್ಪುಗಾರರಾಗಿ ಭಾಗವಹಿಸಿದ್ದರು. 

ಭಕ್ತಿ ಗೀತೆಗಳ ಗಾಯನ ಸ್ಪರ್ಧೆಯನ್ನು ನಡೆಸಲಾಯಿತು.೨೪ ಸ್ಪರ್ಧಿಗಳು 
ಭಾಗವಹಿಸಿದ್ದು ಎಲ್ಲರೂ ಸುಶ್ರಾವ್ಯವಾಗಿ ಭಕ್ತಿಗೀತೆಗಳನ್ನು ಹಾಡಿದರು. 


Page 4 | August 2017 Honganasu 


Vol. 04 Issue 5 


ಇದರಲ್ಲಿ ೬ ಮಕ್ಕಳಿಗೆ ಬಹುಮಾನವನ್ನು ಏತರಣೆ ಮಾಡಲಾಯಿತು. ಅವರ 
ಹೆಸರುಗಳು ಹೀಗಿವೆ. 


೧. ಕುಮಾರಿ ಮಹತಿ - ಮೊದಲನೇ ಬಹುಮಾನ 


೨. ಶ್ರೀ ಸುನ್ನಧಿ - ಎರಡನೇ ಬಹುಮಾನ 
೩. ಕುಮಾರಿ ನಿಹಾರಿಕಾ ಡಿ. - ಎರಡನೇ ಬಹುಮಾನ 
೪. ಕುಮಾರಿ ಶರಣ್ಯ - ಮೂರನೆಯ ಬಹುಮಾನ 
೫. ಕುಮಾರಿ ವಾಣಿಶ್ರೀ - ಮೂರನೆಯ ಬಹುಮಾನ 
೬. ಕುಮಾರಿ ಚಂದನಾ ಮುರಳೀಧರ - ಮೂರನೆಯ ಬಹುಮಾನ 


ಭಾಗವಹಿಸಿದ ಎಲ್ಲಾ ಸ್ಪರ 
ಪತ್ರವನ್ನು ವಿತರಿಸಲಾಯಿತು. 


ಮು 


೫-೭-೨೦೧೭ 


೯ಗಳಿಗೂ ಭಾಗವಹಿಸುವಿಕೆ ಪ್ರಮಾಣ 


ಗಮಕವಾಹಿನಿ-೧೮ 
ಹೆಸರು: 
ಪಂಪಭಾರತಸಂಚಿಕೆ-೫ 
ವಾಚನ :ಕು.ರಕ್ಷಿತಾ ಕೆ. 
ವ್ಯಾಖ್ಯಾನ 
ಪ್ರೊ| ಟಿ.ಎಸ್‌. ರಘುನಾಥ್‌ 
ನಿವೃತ್ತ ಕನ್ನಡ ಪ್ರಾಧ್ಯಾಪಕರು 
ನೇತೃತ್ವ- ಶ್ರೀಮತಿ ಸಿ.ವಿ. 
ಶ್ರೀಮತಿ 
೫-೭-೨೦೧೭ರಂದು 
ತಿಂಗಳ ಮೊದಲ 
ಬುಧವಾರ ನಡೆಯುವ 
ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 
ಮತ್ತು ವಾಗ್ದೇವಿ ಗಮಕ ಕಲಾ 
ಪ್ರತಿಷ್ಠಾನದ ಜಂಟಿ ಕಾರ್ಯಕ್ರಮವಾದ ಗಮಕವಾಹಿನಿ ಮಾಲೆ ಅಡಿಯಲ್ಲಿ 


ಶ್ರೀಮತಿ ಶ್ರೀಮತಿಯವರ ನೇತೃತ್ವದಲ್ಲಿ “ಪಂಪಭಾರತ - ೫” ಗಮಕವಾಹಿನಿ 


ಪ್ರತೀ 


ಇ! 


ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಪಂಪಭಾರತದ ಸಂಗ್ರಹ ಡಾ| 
ಹಿ.ವಿ.ನಾರಾಯಣ. 

ಐದನೇ ಕಂತಿನ ಭಾಗವಾಗಿ ಕು.ರಕ್ಷಿತಾ ಸುಶ್ರಾವ್ಯವಾಗಿ ವಾಚನ 
ಮಾಡಿದರು. ವ್ಯಾಖ್ಯಾನದ ಭಾಗವನ್ನ್ಹುು ಪರಿಣಿತರಾದ ಪ್ರೊ| ಟಿ.ಎಸ್‌. 


ರಘುನಾಥ್‌, ನಿವೃತ್ತ ಕನ್ನಡ ಪ್ರಾಧ್ಯಾಪಕರು” ಅವರು ನಡೆಸಿಕೊಟ್ಟು ಗಮಕಾಸಕ್ತರ 

ಮೆಚ್ಚುಗೆ ಗಳಿಸಿದರು. 

೧೨-೦೭-೨೦೧೭ 

ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ 
ವಿಷಯ : “ಕುಮಾರವ್ಯಾಸ ಭಾರತ ಮತ್ತು ತಂತ್ರಾಂಶ” ಕೆಲವು 

ಸಮಸ್ಯೆಗಳು” 


“ಅಕ್ಕರಗೊ ಟ್ಜಿ” 


ಚಾಲನೆ: 

ಶ್ರೀ ನರಸಿಂಹ 
ಮೂರ್ತಿ ಜಿ.ಎನ್‌. 
ಕಾರ್ಯದರ್ಶಿ, ಕನ್ನಡ 
ಗಣಕ ಪರಿಷತ್ತು 

ಕನ್ನಡ ಗಣಕ 
ಪರಿಷತ್ತಿನ ಶ್ರೀ 
ನರಸಿಂಹಮೂರ್ತಿ 
ಎಂದೇ ಕನ್ನಡ 
ಸಾರಸ್ವತ ಲೋಕದಲ್ಲಿ 
ಗುರುತಿಸಲ್ಪಡುವ ಶ್ರೀ 
ನರಸಿಂಹಮೂರ್ತಿ 
ಅವರು, ನಿವೃತ್ತ 
ಬ್ಯಾಂಕ್‌ ಮ್ಯಾನೇಜರ್‌. 
ಕನ್ನಡ ನುಡಿ 
ತಂತ್ರಾಂಶದ ಜನಕರಲ್ಲಿ 
ಒಬ್ಬರು. ಪಂಪಭಾರತ 
ಮತ್ತು ಪಂಪನ ಆದಿಪುರಾಣವನ್ನು ೨೦೦೬ರಲ್ಲಿ ಸುವರ್ಣ ಕರ್ನಾಟಕ 
ಮಾಶಿಕೆಯಲ್ಲಿ ಅಡಕ ಮುದಿಕೆಯಲ್ಲಿ ಹೊರತಂದವರು. ಕರ್ನಾಟಕ 
ಬಹುತೇಕ "ಕನ್ನಡ ಸಂಸ್ಥೆಗಳು ಇವರು ಸಿದಪಡಿಸಿರುವ ಹಲವಾರು 
ತಂತ್ರಾಂಶಗಳನ್ನು ಬಳಕೆಮಾಡುತ್ತಿದ್ದಾರೆ, ಹೀಗೆಂದು ಉಪನ್ಯಾಸಕರನ್ನು ಸಭೆಗೆ 
ಡಾ॥ಪಿ.ವಿ.ನಾರಾಯಣ ಅಧ್ಯಕ್ಷರು ಪರಿಚಯಿಸಿ, ಸರ್ವರನ್ನೂ ಕಾರ್ಯಕ್ರಮಕ್ಕೆ 
ಆಹ್ವಾನಿಸಿದರು. 

ಪೀಠಿಕಾ ಸಂಧಿಯಂಬಂತೆ, ಶ್ರೀ ಮೂರ್ತಿಯವರು, ಕುಮಾರವ್ಯಾಸ 
ಭಾರತದ ತಂತ್ರಾಂಶವನ್ನು ತಾವು ಈಗ ತುಮಕೂರು ವಿಶ್ವವಿದ್ಯಾಲಯದ 
ಸಹಯೋಗದೊಂದಿಗೆ ಮಾಡುತ್ತಿರುವುದಾಗಿಯೂ ಮತ್ತು ಶ್ರೇಷ್ಠ ವಿದ್ವಾಂಸರ 
ಸಲಹಾಸಮಿತಿಯ ಸೂಚನೆ, "ಸಲಹೆ ಮೇರೆಗೆ ಈ" ಯೋಜನೆಯನ್ನು 
ಅನುಷ್ಠಾನಕ್ಕೆ ತರಲಾಗುತ್ತಿದೆ ಎಂದು ತಿಳಿಸಿದರು. ಇಲ್ಲಿಯವರೆಗೆ 
೯೦೦ಪದ್ಯಗಳನ್ನು ಗಮಕರೂಪದಲ್ಲಿ ಅಳವಡಿಸಲಾಗಿದೆ ಹಾಗೂ 
ಸರ್ವ,ಸಂಧಿ, ಪದ್ಯ, ಗದ್ಯಾನುವಾದ, ಟಿಪ್ಪಣಿ, ಧ್ವನಿ, ಕ್ಷಿಷ್ಟಪದಗಳ ಅರ್ಥ, 
ಪದ್ಯಗಳ ಅಕಾರಾದಿ ಸೂಚಿ, ಗಾದೆಗಳ ಸೂಚಿ, ಪರಾಮರ್ಶನ ಸೂಚಿ, 
ಕುಮಾರ ವ್ಯಾಸ ಭಾರತದ ಪರಿಷ್ಕರಣ ಆವೃತ್ತಿಗಳ ಸೂಚಿ, ಕುಮಾರವ್ಯಾಸ 
ಭಾರತದ ಬಗ್ಗೆ ಪಿಎಚ್‌.ಡಿ ಪಡೆದವರ ಸೂಚಿ, ಪ್ರಸಂಗಗಳ ಪರಿವಿಡಿ, 
ಚಿತ್ರ ಸಂಪುಟದ ಪರಿವಿಡಿ, ಶಾಸನಗಳ ಚಿತ್ರಣ, ಶಾಸನಗಳ ಪಾಠ, ಅಂಕಿ/ 
ಅಂಶಿಗಳು, ಗಮಕಿಗಳು ವಾಚನ ಮಾಡಿದವರ ಸಂಖ್ಯೆ, ಹೀಗೆ ಇನ್ನೂ 
ಕೆಲವು ವಿವರಗಳು ಸುಸೂತ್ರವಾಗಿ, ತಂತ್ರಾಂಶದಲ್ಲಿ ಏನೂ ತೊಂದರೆಯಿಲ್ಲದೆ 
ಕಾರ್ಯನಿರ್ವಹಿಸುತ್ತಿರುವ ಪ್ರಾತ್ಯಕ್ಷಿತೆಯನ್ನು ನೀಡಿ, ಈ ಕಾರ್ಯಕ್ರಮವನ್ನು 
ಕುತೂಹಲಭರಿತವಾಗಿ ನಡೆಸಿಕೊಟ್ಟರು. ಈವರೆಗೆ ತಂತ್ರಾಂಶದಲ್ಲಿ ಯಾವ 
ತೊಡಕು ಇಲ್ಲವೆಂದ ಮೂರ್ತಿಯವರು, ತೊಡಕು/ಕ್ಷೇಶಗಳು- ವಾಖ್ಯಾನದಲ್ಲಿ, 
ಅನ್ವಯಾರ್ಥದಲ್ಲಿ ಕ್ಲಿಷ್ಠಪದಗಳ ಅರ್ಥೈಸುವಿಕೆಯಲ್ಲಿ , ಪಾಠಾಂತರದ 
ಸಮಸ್ಯೆಯಲ್ಲಿ. ಕಂಡುಬಂದಿವೆ, ಮುಂದೆಯೂ ಬರುವುದೆಂದು ತಿಳಿಸಿ, 
ಅವುಗಳನ್ನು ಬಗೆಹರಿಸಲು ವಿದ್ವಾಂಸರ ನೆರವನ್ನು ಯಾಚಿಸಿದರು. 

ಶ್ರೀ ರವೀಂದನಾಥ್‌ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ 
ಮುಕ್ತಾಯವಾಯಿತು. 
ಕನ್ನಡ ಸಂಸ್ಕೃತಿ ದರ್ಶನ ಕಾರ್ಯಕ್ರಮ ಮಾಲೆ 

ದಿನಾಂಕ ೧೭ನೇ ಜುಲೈ ೨೦೧೭ರಂದು ಗುಬ್ಬಿ ನಾಟಕ ಕಂಪೆನಿ ಹಾಗೂ 
ಬಿ.ವಿ. ಕಾರಂತ ಅವರ ಬಗ್ಗೆಯ ಸಾಕ್ಷ್ಯ ಚಿತ್ರಗಳನ್ನು ಪ್ರದರ್ಶಿಸಲಾಯಿತು. 


ಶ್ಯ 


ಟಿ 
೧ 
ಕ್ಷ 
ಪ 
[A 


\ 
[ 


Honganasu August 2017 


Vol. 04 Issue 5 


ಒಂದಷ್ಟು ಪದಗಳ ಕ 
ಮೂಲಚೂಲಗಳ ಹುಡುಕಾಟ 


ಚಿಪ್ಪಿಗ: ಇದು ಈಗಿನ ದರ್ಜಿಯನ್ನು ಸೂಚಿಸುವ ಇದರ ಮೂಲ 
ಶಬ್ಧ ಸಂಸ್ಕೃತದ "ಶಿಲ್ಪಿಕ'.ಇದು ಪ್ರಾಕೃತದಲ್ಲಿ ಸಿಪ್ಪಿಗ ಎಂದಾಗಿ ಕನ್ನಡದಲ್ಲಿ ಸಿಂಪಿಗ, 
ಸಿಂಪಿ, ಚಿ೦ಪಿಗ, ಚಿಪ್ಪಿಗ ಎಂಬ ರೂಪಗಳನ್ನು ಪಡೆಯುತ್ತದೆ. ಹಾಗೆಯೇ ಇದು 
ತಮಿಳಿನಲ್ಲಿ ಚಿಪ್ಪಿ, ಚೆಪ್ಪಯನ್‌ ಎಂದೂ, ತೆಲುಗಿನಲ್ಲಿ ಚಿಪ್ಪೆವಾಡು ಎಂದೂ, 
ತುಳುವಿನಲ್ಲಿ ಚಿಪ್ಪಿಗ ಎಂದೂ ಆಗುತ್ತದೆ. ನಯಸೇನನ “ಧರ್ಮಾಮೃತ'ದಲ್ಲಿನ 
ನರಕದ ವರ್ಣನೆಯಲ್ಲಿ ಪಾಪಿಯನ್ನು ಕತ್ತರಿಸಿ “ಸಿಪ್ಪಿಗನಂತೆ ಪೊಲಿವರ್‌” 
ಎಂಬ ವರ್ಣನೆ ಬರುತ್ತದೆ. ಸೂಜಿಯನ್ನು ದ 
ಹೊಲಿಯಬೇಕಾದ್ದರಿಂದ ಹೊಲಿಯುವ ಕೆಲಸವನ್ನು ಸೂಜಿಕಾಯಕ ಎಂದೂ 
ಕರೆಯುತ್ತಿದ್ದರು. ಸೂಜಿ ಕಾಯಕದ ರಾಮಿತಂದೆ ಎಂಬೊಬ್ಬ ವಚನಕಾರ 
ತನ್ನ ಕಾಯಕವಿವರದ ರೂಪಕದಲ್ಲಿ ಸಾಧನೆಯ ಸ್ವರೂಪವನ್ನು ವಣಿಸುತ್ತಾನೆ; 
“ತಲೆಗೆ ಮೂರು ಚಿಪ್ಪು, ಅಂಗಕ್ಕಾರು ಚಿಪ್ಪು, ಮಿಕ್ಕಾಗ ಸರ್ವಾಂಗವೆಲ್ಲಕ್ಕೂ 
ಒಂದೇ ಚಿಪ್ಪಿನ ಕುಪ್ಪಸ. ಇಲ್ಲಿ ಹೇಳಿರುವ ಚಿಪು ಪ್ರಾಯಶಃ ಕತ್ತರಿಸಿದ ಬಟ್ಟೆಯ 
ತುಂಡಿಗೆ ಅನ್ವಯಿಸುತ್ತದೆ. [ಆದ್ದರಿಂದಲೇ ಈ ಕಾಯಕ ಮಾಡುವವನು ಚಿಪ್ಪಿಗ 
ಎನ್ನಿಸಿಕೊಂಡನೇ?]. ನೆವ ಹೇಳುತ್ತಿದ್ದ ಸಿಂಪಿಗನನ್ನು ಕುರಿತು ಸರ್ವಜ್ಞನು “ಎಳ್ಳು 
ಗಾಣಿಗ ಬಲ್ಲ; ಸುಳ್ಳು ಸಿಂಪಿಗ ಬಲ್ಲ” ಎನ್ನು; ತ್ತಾನೆ! “ 


ಹಿಂದೆಯೂ ಬೇರೆ "ಬೇರೆ "ವೃತ್ತಿಗಳವರ ಸಂಘಗಳಿರುತ್ತಿದ್ದವು. 


ಕೊತ್ತಟಿ ಎಂದರೆ ಕಾಗೆಗಳ ಗುಂಪು ಮತ್ತು ಜನರ ನೆರವಿ ಎಂಬ ಅರ್ಥಗಳನ್ನು 


“ಶಬ್ದಮಣಿದರ್ಪಣ'ವು ಕೊಡುತ್ತದೆ. ಹೀಗಾಗಿ ವೃತ್ತಿಸಂಘಗಳನ್ನು ಆಯಾ 
ವೃತ್ತಿಗಳವರ “ಕೊತ್ತಟೆ'ಗಳೆಂದು ಕರೆಯುತ್ತಿದ್ದರು. ಹನ್ನೊಂದನೆಯ 
ಶತಮಾನದ ಶಾಸನವೊಂದರಲ್ಲಿ ಗಾಣದ ಕೊತ್ತಳಿಗಳು ದೇವರ ಉಪಯೋಗದ 


ಎಣ್ಣೆಗಾಗಿ ದತ್ತಿ ಬಿಟ್ಟ ಉಲ್ಲೇಖವಿದೆ. ಹಾಗೆಯೇ ದರ್ಜಿಗಳ ವೃತ್ತಿಸಂಘವನ್ನು 


ಸಿಪ್ಪಿಗಗೊತ್ತಳಿ' [ಸಿಪ್ಪಿಗ--ಕೊತ್ತಳಿ] ಎನ್ನುತ್ತಿದ್ದರು. ಹನ್ನೆರಡನೆಯ ಶತಮಾನದ 
ಶಿಕಾರಿಪುರದ ಶಾಸನವೊಂದರಲ್ಲಿ “ಸಮಸ್ತ ಸಿಪ್ಪಿಗಗೊತ್ತಳಿಯೆಲ್ಲಂ ದೇವರ 


ಹಿಡಿದು ಕೈಯಿಂದ ಬಟೆ 
(0 


ಚೈತ್ರಪವಿತ್ರದ ಪರ್ವಕ್ಕೆ” ಒಂದು ಪಣ (ಚಿನ್ನದ ನಾಣ್ಯ 
ನೀಡಿದ ವಿವರವಿದೆ. ಸಿಂಪಿ ಲಿಂಗಣ್ಣ ಆಧುನಿಕ ಸನ್ನ ಡದ 


ಚಿಪ್ಪು: ಇದು ಶುಕ್ತಿ ಎಂಬ ಸಂಸ್ಕೃತ ಪದದ ತದ್ಗವವೆಂದು ಹೇಳುತ್ತಾರೆ; 
ಪಾ ಾಕೃತದಲ್ಲಿ ಸಿಪ್ಪಿ ಎಂದಾಗುತ್ತದೆ. ಕನ್ನ ಡದಿಲ್ಲಿಯೇ ಚಿ೦ಪಿ, ಚಿಂಪೆ, ಸಿಂಪಿ, ಸಿ೦ಪೆ, 
ಸಿರ್ಷ ಮುಂತಾದ ರೂಪನಳನ್ನು 'ತಾಳುತ್ತದೆ. ತಮಿಳು, ಮಲಯಾಳಂಗಳಲ್ಲಿ 
ಚಿಪ್ಪಿ, ಚಿಂಪು ಎಂಬ, ತೆಲುಗಿನಲ್ಲಿ "ಚಿಪ್ಪ ಎಂಬ, ತುಳುವಿನಲ್ಲಿ ಚಿಪ್ಪಿ, ತಿಪ್ಪಿ ಎಂಬ 
ರೂಪಗಳಲ್ಲಿ ಬಳಕೆಯಲ್ಲಿದೆ. ಮೂಲದಲ್ಲಿ ಇದರ ಅರ್ಥ ಸಮುದದಲ್ಲಿ ದೊರಕುವ 
ಗಟ್ಟಿ ಕವಚದ ಪದಾರ್ಥ ಎಂದು; ಮುತ್ತಿನ ಚಿಪ್ಪು, ಕಪ್ಪೆ ಚಿಪ್ಪು ಎಂಬಿವು 
ಸಾಮಾನ್ಯವಾದ ಶಬ್ದಗಳು.ಹೀಗಾಗಿ ಮುಂದೆ ಗಟ್ಟಿಯಾದ ಮೇಲುಕವಚ ಎಂಬ 
ಅರ್ಥವನ್ನು ಪಡೆಯಿತು; ಜೊತೆಗೆ ಬಟ್ಟಲು ಎಂಬರ್ಥವನ್ನೂ ಪಡೆಯಿತು. 
ಸಿಷು ಎಂಬ ರೂಪದಲ್ಲಿ ಈ ಶಬ್ದ ಬಟ್ಟಲು ಎಂಬರ್ಥದಲ್ಲಿ 
ಪಂಪಭಾರತ'ದಲ್ಲಿ ಬಳಕೆಯಾಗಿದೆ (“ಪೊನ್ನ ಬೆಳ್ಳಿಯ 
.ಸಿಪ್ಪುಗಳೊಳ್‌” ).ಸಿಂಪು ಎಂಬ ರೂಪದಲ್ಲಿದು ಮುತ್ತಿನ ಚಿಪ್ಪು ಎಂಬರ್ಥದಲ್ಲಿ 
ಹನ್ನೋ ೦ದನೆಯ ಶತಮಾನದ ಕರ್ನಾಟಕ ಕಾದಂಬರಿ'ಯಲ್ಲಿ" ದೊರೆಯುತ್ತದೆ. 
(“ನಸುದೆಟ್‌ಯುತ್ತುಮಿರ್ದ ಪೊಸಮುತ್ತಿನ ಸಿ೦ಪುಗಳಿಂ?). ತಲೆಬುರುಡೆಯನ್ನೂ 
ಈ ಶಬ್ದವು ಸೂಚಿಸುತ್ತದೆ: ರನ್ನಕವಿಯ “ಅಜಿತಪುರಾಣ'ದಲ್ಲಿ “ಪಳವದ. 
ತಿವಳಯ. ಜುಂಕದ ಮೊಳಸಿನ ಜೇಕಿರದ ಸಿವಿಐ ಸಿಪ್ಪಿನ ಲಯದಿಂದ ಎಳಲದೆ 
ಕುಣಿದರ್‌” ಎಂಬ ಪ್ರಯೋಗವಿದೆ. ಈ ಶಬ್ದವು ಚಿಪ್ಪು ಎಂಬ ರೂಪದಲ್ಲಿ ತೆಂಗಿನ 
ಕಾಯಿ ಮುಂತಾದವುಗಳ ಕವಚ ಎಂಬರ್ಥವನ್ನು `ಪಡೆಯಿತು. ತೆಂಗಿನ ಚಿಪ್ಪು 
ಎ೦ಬುದು ಸಾಮಾನ್ಯ ಬಳಕೆಯಲ್ಲಿನ ಪ್ರಯೋಗ. ಆ ಗೆ ಚಿಪ್ಪು ಕೊಡು” ಎಂಬುದು 
ನಿರ್ಗತಿಕನನ್ನಾಗಿಸು ಎಂಬರ್ಥದ ನಾಣ್ಣುಡಿ. A ಎಂಬ ರೂಪದಲ್ಲಿದು 
ಒಳೆಲೆಯನ್ನೂ ಸೂಚಿಸುತ್ತದೆ.ಬಾಳೆಯ ಹಣ್ಣುಗಳಿರುವ ಬೇರ್ಪಡಿಸಬಹುದಾದ 
ಗುಂಪಿಗೆ ಚಿಪು ಎಂಬುದುಸಾಮಾನ್ಯವಾಗಿ ಬಳಸುವ ಪದ.ಮುಂದೆ ಸಿಪ್ಪೆ ಎಂಬ 
ರೂಪದಲ್ಲಿ ಈ ಶಬ್ದಕ್ಕೆ ಹೊರಮೈ ಚ್‌ ಅರ್ಥ ಪ್ರಾಪ್ತವಾಯಿತು. ಹಣ್ಣಿಸ ಸಿ ಸಿಪ್ಪೆ 
ಸಾಮಾನ್ಯ' ಬಳಕೆಯ “ಬ್ಬ "ಹಣ್ಣು ತಿಂದವನು ತಪ್ಪಿಸಿಕೊಂಡ, ಸಿಪ್ಪೆ ತಿಂದವನು 
ಸಿಕ್ಕಿಹಾಕಿಕೊಂಡ' ಎಂಬುದು ಜನಬಳಕೆಯಲ್ಲಿರುವ. ಒಂದು ಗಾದೆ. "ಸಿಪ್ಪೆಗಟ್ಟು' 
Me ರೂಪವು ಹೆಕ್ಕಳಿಕೆಯುಂಟಾಗು ಎಂಬರ್ಥದಲ್ಲಿ ಬಳಕೆಯಾಗುತ್ತದೆ. 9 


))ವನ್ನು ದತ್ತಿಯಾಗಿ 
ಪ್ರಸಿದ್ಧ ಗದ್ಯ ಲೇಖಕರು. 


ಸೇವಾ ಶುಲ್ಲ ಕಡಿತ 


ಸಂಘ ಸಂಸ್ಥೆಗಳು ನಡೆಸುವ ಸ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲಿ ಮಾಡಿಕೊಡಲು ಬಿ.ಎಂ.ಶ್ರೀ ಸ್ಮಾರಕ ಪ್ರ 


ಶುಲ್ಕಗ ಳನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ 


ಷ್ಠಾನದ ಸಭಾಂಗಣಗಳ ಸೇವಾ 


1.1. ಸೇವಾ ಶುಲ್ಕವನ್ನು ದಿನಾಂಕ 1-6-2017ರಿಂದ ಜಾರಿಗೆ ಬರುವಂತೆ ಈ ಕೆಳಕ೦ಡಂತೆ ಪರಿಷ್ಕರಿಸಲಾಗಿದೆ. ಬಳಕೆದಾರರು ಎಂದಿನಂತೆ 


ಹಕರಿಸಬೇಕಾಗಿ ಕೋರಿಕೆ. 


ಶಿ 


ಸಭಾಂಗಣಗಳ 


ಸೇವಾ ಶುಲ್ಕದ ವಿವರ 


1) ಸೋಮವಾರದಿಂದ ಶುಕ್ರವಾರದವರೆಗೆ 
ಬೆಳಿಗ್ಗೆ 10-30 ರಿ೦ದ 2-00ರ ವರೆಗೆ ಅಥವಾ 
ಮಧ್ಯಾಹ್ನ 3-30 ರಿಂದ 7-00ರ ವರೆಗೆ 
ಬೆಳಿಗ್ಗೆ 10-30 ರಿಂದ ಸಂಜೆ 7-00ರ ವರೆಗೆ 

2) ಶನಿವಾರ, ಭಾನುವಾರ ಹಾಗೂ ಸರ್ಕಾರಿ ರಜಾ ದಿನಗಳಲ್ಲಿ 
ಬೆಳಿಗ್ಗೆ 10-30 ರಿಂದ 2-00ರ ವರೆಗೆ ಅಥವಾ 
ಮಧ್ಯಾಹ್ನ 2-00 ರಿಂದ 5-00ರ ವರೆಗೆ 
ಬೆಳಿಗ್ಗೆ 10-30 ರಿಂದ ಸಂಜೆ 5-00ರ ವರೆಗೆ 

ವಿ.ಸೂಚನೆ: ಎಲ್‌.ಇ.ಡಿ. ಪ್ರೊಜೆಕ್ಟರ್‌ ಬಳಕೆಗೆ 


ಎಂವಿಸೀ ಸಭಾಂಗಣ ಶಾ.ಬಾಲೂರಾವ್‌ ಮಾತಿನಮನೆ ತರಗತಿ ಕೊಠಡಿ 
1.000 500 500 
1.000 500 500 
2,000 1.000 1,000 
2,500 1,000 1,000 
೫131) 1,000 1,000 
5,000 2,000 2,000 


ರೂ. 250/- ಪ್ರತಿ 3 1/2 ಘಂಟೆಗಳ ಬಳಕೆಗೆ ಹೆಚ್ಚುವರಿ ಶುಲ್ಕ 


ಹವಾ ನಿಯಂತ್ರಕ ವ್ಯವಸ್ಥೆ ಬಳಕೆಗೆ ರೂ. 250/- ಪ್ರತಿ 3 1/2 ಘಂಟೆಗಳ ಬಳಕೆಗೆಹೆಚ್ಚುವರಿ ಶುಲ್ಕ 


ಸಭಾಂಗಣ ಶುಲ್ಕವನ್ನು ಪೂರ್ಣವಾಗಿ ಪಾವತಿಸಿ ಸಭಾಂಗಣವನ್ನು ಕಾಯ್ದಿರಿಸುವುದು. ಅಲ್ಲದೆ ರೂ. 


1.000/-(ರೂ.ಒಂದು ಸಾವಿರ)ವನ್ನು 


ಮುಂಗಡವಾಗಿ ಕೊಡತಕ್ಕದ್ದು. ಮುಂಗಡ ಹಣವನ್ನು ಕಾರ್ಯಕ್ರಮದ ನಂತರ ಹಿಂತಿರುಗಿಸಲಾಗುವುದು. 


ನೂ $ 


1) ತಿಂಡಿ-ಪಾನೀಯಗಳನ್ನು ಸಭಾಂಗಣದೊಳಗೆ ಸೇವಿಸಲು ಅನುಮತಿ ಇಲ್ಲ. 


2) ಸಭಾಂಗಣಗಳ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾದಲ್ಲಿ ಸಂಘಟಕರು ಜವಾಬ್ದಾರಿ ವಹಿಸಿಕೊಳ್ಳತಕ್ಕದ್ದು. 
3) ಸಂಘಸಂಸ್ಥೆಗಳು ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಮಾತ್ರ ಎಂ.ವಿ.ಸೀ. ಸಭಾ೦ಗಣವನ್ನು ನೀಡಲಾಗುವುದು. 
4) ಕೌಟುಂಬಿಕ ಕಾರ್ಯಕ್ರಮಗಳಿಗೆ ಸಭಾ೦ಗಣಗಳನ್ನು ನೀಡಲಾಗುವುದಿಲ್ಲ. 


August 2017 


Honganasu 


Vol. 04 Issue 5 


37ನೇ ವಾರ್ಷಿಕ ಸರ್ವಸದಸ್ಯರ ಸಭೆಯಲ್ಲಿ ಚುನಾಯಿತರಾದ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಹೊಂಗನಸು ಅಭಿನಂದಿಸುತ್ತದೆ. 


ನೂತನವಾಗಿ ಚುನಾಯಿತರಾದ ಕಾರ್ಯಕಾರಿ ಸಮಿತಿ ಸದಸ್ಯರ ವಿವರಗಳು 
ಡಾ॥ ವಿಜಯಾ ಸುಬ್ಬರಾಜ್‌ 


ವಿದ್ಯಾರ್ಹತೆ: ಬಿಎಸ್‌ ಸಿ, ಎ೦ ಎ... ಪಿಹೆಚ್‌ 
ಡಿ ಎಂ ಎ(ಇಂಗ್ಲೀಷ್‌), ಎಲ್‌.ಎಲ್‌.ಬಿ, ಫ್ರೆಂಚ್‌ 
ಭಾಷೆಯಲ್ಲಿ ಡಿಪ್ಲೋಮಾ, ಸಾಹಿತ್ಯ ರತ್ನ(ಹಿ೦ದಿ) 
ವೃತ್ತಿ: ಪ್ರಾಧ್ಯಾಪಕರು(ನಿವೃತ್ತ). ಎಂ. ಇ. ಎಸ್‌, 
ಕಾಲೇಜು, ಭೆ೦ಗಳೂರು 

ಪಕಟಿತ ಕೃತಿಗಳು: ೧೨ ಕವನ ಸಂಕಲನಗಳು, ೯ 
ಕಾದಂಬರಿಗಳು, ೭ ಸಣ್ಣಕಥೆಗಳ ಸಂಕಲನಗಳು, 
೮ ವಿಮರ್ಶಾ ಕೃತಿಗಳು, ೧೧ ಜೀವನ ಚರಿತ್ರೆಗಳು, 
8 ೧೪ ನಾಟಕಗಳು, ೨ ಮಕ್ಕಳ ಕಾದಂಬರಿಗಳು, 


೧೪ ರೇಡಿಯೋ ಲೇಖನಗಳು, ನೂರಾರು ಬಿಡಿ 
ಲೇಖನಗಳು, 
ಪುರಸ್ಕಾರಗಳು: ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಳಗೊ೦ಡಂತೆ ೨೬ಕ್ಕೂ 


ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳು, 

ರೂ. ಹತ್ತು ಸಾವಿರ ನಗದು ಹಾಗೂ ಸ್ಮರಣಿಕೆಗಳನ್ನು ಒಳಗೊಂಡಿರುವ ಈ 
ಪ್ರಶಸ್ತಿಯನ್ನು ಪ್ರತಿಷ್ಠಾನದ ಸಂಯೋಜನಾಧಿಕಾರಿ ಡಾ. ವಿಜಯಾ ಸುಬ್ಬರಾಜ್‌ 
ಅವರು ೨೦೧೪ ರಲ್ಲಿ ರೂ. ಎರಡು ಲಕ್ಷಗಳ ದತ್ತಿಯನ್ನು, ಪ್ರತಿ ವರ್ಷ ತಮ್ಮ 
ಹೆಸರಿನಲ್ಲಿ “ಗಣ್ಯ ಲೇಖಕಿ” ಪುರಸ್ಕಾರವನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಗಣನೀಯ ಸೇವೆ 
ನೀಡಿರುವ ಲೇಖಕಿಗೆ ನೀಡಲು ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ ಸ್ಥಾಪಿಸಿರುತ್ತಾರೆ. 


ಪ್ರೊ| ಶಾಂತರಾಜು 

ಸಹಪ್ರಾಧ್ಯಾಪಕರರು ಹಾಗೂ ಕನ್ನಡ ವಿಭಾಗದ 
ಮುಖ್ಯಸ್ಥರು ವಿಜಯಾ ಕಾಲೇಜು ಬೆ೦ಗಳೂರು. 
ಹಲವಾರು ಲೇಖನಗಳು, ೧೫ ಕೃತಿಗಳ 
ಸಂಪಾದನೆ, ಟಿ.ವಿ ಮತ್ತು ರೇಡಿಯೋಗಳಲ್ಲಿ 
ಕಾರ್ಯಕ್ರಮ, ೨೦ಕ್ಕೂ ಮೀರಿ ನಾಟಕಗಳಲ್ಲಿ 
ಅಭಿನಯ ಕೆಂಪೇಗೌಡಪ್ರಶಸ್ತಿ, ಕುವೆಂಪು ಸಾಹಿತ್ಯ 
ರತ್ನ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. 


ಡಾ| ಬೈರಮಂಗಲ ರಾಮೇಗೌಡ 
ವಿಮರ್ಶಾ ಗ್ರಂಥಗಳು, ಕಥಾಸಂಕಲನ, ವ್ಯಕ್ತಿ 
ಚಿತ್ರ , ಜಾನಪದ ಕೃತಿಗಳು ವ್ಯಕ್ತಿಚಿತ್ರಗಳನ್ನು 


ರಚಿಸಿರುತ್ತಾರೆ. 
ಹಲವಾರು ಸ್ಮರಣೆ ಸಂಚಿಕೆಗಳೂ 
ಪುಸ್ತಕಮಾಲೆಗಳು ಹಾಗೂ ಸಾಹಿತ್ಯ 


ಅಕಾಡೆಮಿಯ ವಾರ್ತಾಪತ್ರ ಮುಂತಾದವುಗಳ 
ಸಂಪಾದಕಾಗಿ ಸೇವೆ ಅಧ್ಯಕ್ಷ ಬಿಎಮ್‌ ಸಂಜೆ 
ಪದವಿ ಮಹಾವಿದ್ಯಾಲಯ ಬೆ೦ಗಳೂರು ಹಾಗೂ 
ಹಲವಾರು ಸಂಘಸಂಸ್ಥೆಗಳಲ್ಲಿ ಪದಾಧಿಕಾರಿ 
ಹಾಗೂ ಹಲವಾರು ಸಮಿತಿಗಳಲ್ಲಿ ಸದಸ್ಯತ್ವ 

ರಾಮನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷತೆ, ಸಾಹಿತ್ಯ ಕೌಸುಬ 


ನಶ 
ನಟ ಪ್ರಶಸಿ 


ವಿಶ್ವಮಾನವ ಪ್ರಶಸ್ತಿ, ಮುರುಫಾಶ್ರೀ ಪ್ರಶಸ್ತಿ ನಾಡಪ್ರಭು ಕೆಂಪೇಗೌಡ 
ಕರ್ನಾಟಕ ರತ್ನಶ್ರೀ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು. 


ಡಾ|ಕೋ.ವೆಂ. ರಾಮಕೃಷ್ಣೇಗೌಡ 

ಡಾ|ಕೋ.ವೆಂ. ರಾಮಕೃಷ್ಣೇಗೌಡ ಅವರು ಪ್ರಗತಿಪರ ಚಿಂತಕ ಮೂರು ಕವನ 
ಸಂಕಲನ, ಮೂರು ವಿವರ್ಶಾ ಸಂಕಲನ, ಕನ್ನಡ ಚಿಂತನೆ ಕೇಂದ್ರಿತ ಐದು 
ಕೃತಿಗಳು, ಒಂದು ಸಂಶೋಧನಾ ಕೃತಿ, ನಾಲ್ಕು ವ್ಯಕ್ತಿಚಿತ್ರಗಳು ಹೀಗೆ ಒಟ್ಟು 
೧೬ಕೃತಿಗಳ ರಚನೆ, ಎ೦ಭತ್ತಕ್ಕೂ ಅಧಿಕ ಕೃತಿಗಳನ್ನು ಸಂಪಾದನೆ ಕನ್ನಡ 


Honganasu 


August 2017 


ಪರ ಚಳುವಳಿಗಳಲ್ಲಿ ಕಳೆದ ಮೂವತ್ತೈದು 
ವರ್ಷಗಳಿಂದ ಕ್ರಿಯಾತ್ಮಕವಾಗಿ ತೊಡಗಿಕೊಂಡು 
ಬರುತ್ತಿದ್ದಾರೆ. ಮೂವತ್ತೇಳು ವರ್ಷಗಳಿಂದ 
ನಾಡುನುಡಿಗೆ ಸೇವೆ ಸಲ್ಲಿಸುತ್ತಿರುವ ಕನ್ನಡ 
ಸಂಘರ್ಷ ಸಮಿತಿಯ ಅಧ್ಯಕ್ಷರು. 

"ಕನ್ನಡ ಭೂಷಣ, ರಾಮ್‌ ಜಾದವ್‌ 
ರಾಜ್ಯಮಟ್ಟದ ಪಉಸ್ತಕ, ಸರ್‌. ಎಂ. ವಿಶ್ವೇಶ್ವರಯ್ಯ, 
ಕರುನಾಡಸಿರಿ, ಗಡಿನಾಡದ್ದನಿ ಶಿಕ್ಷಣರತ್ನ, 
ಕುವೆಂಪು, ಕನ್ನಡಸೇವಾರತ್ನ ಇನ್ನು ಹಲವಾರು 
ಪ್ರಶಸ್ತಿಗಳು ೧೧೦ ಅಧಿಕ ಸಂಘಸಂಸ್ಥೆಗಳಿಂದ ಸ್ಮನಾನ ಸ್ವೀಕಾರ. 


೩೭ನೆ ವಾರ್ಷಿಕ ಸರ್ವಸದಸ್ಯರ ಸಭೆಯಲ್ಲಿ ನಿವೃತ್ತರಾದ ಕಾರ್ಯಕಾರಿ 
ಸಮಿತಿ ಸದಸ್ಯರಿಗೆ ಧನ್ಯವಾದಗಳು. 


ನಿವೃತ್ತ ಸದಸ್ಕರ ವಿವರಗಳು 


ಲ 


$ 
ಪ್ರೊ. ಜಿ. ಅಬ್ದುಲ್‌ ಬಷೀರ್‌ 


೧ 


ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿ, 
ಖ್ಯಾತ ಸಾಹಿತಿ, ಹಿರಿಯ ಸಂಸ್ಕೃತಿ ಚಿಂತಕರು ಬಿ.ಎಂ. 
ಶ್ರೀ ಸ್ಮಾರಕ ಪ್ರತಿಷ್ಠಾನ ಹೊರತರುತ್ತಿರುವ “ಕರ್ನಾಟಕ 
ಲೋಚನ' ಎಂಬ ಷಾಣ್ಮಾಸಿಕ ವಿದ್ವತ್‌ ಪತ್ರಿಕೆ- 
ಯ ಮಾಜಿ ಸಂಪಾದಕರು ಆದ ಪ್ರೊ. ಜಿ. ಅಬ್ದುಲ್‌ 
ಬಷೀರ್‌ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ 
ಸಾಹಿತ್ಯ ಪರಿಷತ್ತತ್ರಿಕೆಯ ಸಂಪಾದಕರು 


ಎಂ.ಜಿ. ನಾಗರಾಜ್‌ 

ಗಣಿತ ಪ್ರಾಧ್ಯಾಪಕ ಮತ್ತು ಪ್ರಾಚಾರ್ಯರಾಗಿ ನಿವೃತ್ತಿ 
ಹೊಂದಿದ ಡಾ|. ಎಂ.ಜಿ.ನಾಗರಾಜ್‌. ಇತಿಹಾಸ 
ಸಂಶೋಧನೆ ಮತ್ತು ಶಾಸನ ಕ್ಷೇತ್ರಗಳಲ್ಲಿ 
ಪರಿಣಿತರಾಗಿದ್ದಾರೆ. ಇವರ ಕೊಡಗು ಜಿಲ್ಲೆ ಸಮಗ್ರ 
ಸಾಂಸ್ಕೃತಿಕ ಅಧ್ಯಯನ ಗಮನಿಸ ಬೇಕಾದ ಅಂಶ. 
ಕೊಡಗು ಜಿಲ್ಲೆ ಸುಗ್ಗಿ ಕಟ್ಟೆಗಳು, ಕೊಡಗಿನ ಕೈಮಡಗಳು, 
ಕೊಡಗಿನ ಅರಸರು, ಕೊಡಗಿನ ಹಾಲೇರಿ ರಾಜವಂಶ, 
ದೇವರಕಾಡು, ಇವರ ಮುಖ್ಯ ಕೃತಿಗಳು. ಇವುಗಳಲ್ಲಿ 
ಕೆಲವು ಕೊಡಗು ಭಾಷೆಗೆ ಅನುವಾದಿತವಾಗಿವೆ. ಹಲವು ಸ್ಮರಣ ಸಂಪುಟಗಳ 
ಮತ್ತು ನಿಯತಕಾಲಿಕೆಗಳ ಸಂಪಾದಕರಾಗಿ ಕಾರ್ಯ ನಿರ್ವಹಿಸಿದ್ದಾರೆ. 
ಹದಿನೈದಕ್ಕಿಂತ ಹೆಚ್ಚು ಪ್ರಶಸ್ತಿ ಗೌರವ, ಮತ್ತು ಸನ್ಮಾನಗಳನ್ನು ಪಡೆದಿದ್ದಾರೆ. 
ಒಳ್ಳೆಯ ವಾಗ್ನಿಗಳಾದ ಇವರು ಈಗಲೂ ಮಿಧಿಕ್‌ ಸೊಸೈಟ ಮತ್ತು ಕರ್ನಾಟಕ 
ಇತಿಹಾಸ ಅಕಾದೆಮಿಯಲ್ಲಿ ಕ್ರಿಯಾಶೀಲರಾಗಿದ್ದಾರೆ. 


AWA 


ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 

ಜನ್ಮದಿನಾಂಕ : ೨೬-೦೫-೧೯೫೦ 

ವಿದ್ಯಾಭ್ಯಾಸ : ಬಿ.ಎಸ್ಸಿ, ಬಿ.ಕಾಂ. , ಶಾಸನ ಶಾಸ್ತ್ರದಲ್ಲಿ ಡಿಪ್ಲೊಮಾ, 

ವೃತ್ತಿ ವಿವರ : ಭಾರತೀಯ ಜೀವ ಬಿಮಾ ನಿಗಮದಲ್ಲಿ ಆಡಳಿತಾಧಿಕಾರಿಯಾಗಿ 
ನಿವೃತ್ತಿ ಹೊಂದಿದ್ದು ಪ್ರಸ್ತುತ ಜೀವ ಬಿಮಾ ನಿಗಮದಲ್ಲಿ ಪ್ರತಿನಿಧಿಯಾಗಿರುತ್ತಾರೆ. 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ ೩ ವರ್ಷಗಳಿಂದ ಹಸ್ತಪ್ರತಿ ಸಂರಕ್ಷಣಾ 
ಕಾರ್ಯದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಕರ್ನಾಟಕ ಇತಿಹಾಸ ಅಕಾದೆಮಿಯ 
ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ಜೊತೆಗೆ ಚಾರಣ, 
ಪಕ್ಷಿವೀಕ್ಷಣೆ, ಛಾಯಾಗ್ರಹಣ ಚಟುವಟಿಕೆಗಳಲ್ಲದೇ ಹಲವಾರು ಸಂಘಸಂಸ್ಥೆಗಳ 
ಜೊತೆ ಒಡನಾಟ ಹೊಂದಿರುತ್ತಾರೆ. 


Vol. 04 Issue 5 


ಬಿ. ಎಂತ್ರೀ ಸ್ಥಾ ಪ್ರತಿಷ್ಠಾನ ಪ್ರಕಟಿಸಿರುವ ಪುಸ್ತಕಗಳ ಕಿರುಪರಿಚಯ 


ಸೀತಾರಾಮಯ್ಯ (ಎಂ. ವಿ) 

ಕದಂಬ : ಸಮಗ್ರ ಸಂಶೋಧನಾ ಲೇಖನಗಳ ಸಂ. ಪುಟ. 
(ಎ೦. ವಿ. ಸೀ. ಸಮಗ್ರ ಸಾಹಿತ್ಯ ಮಾಲೆ -1) 
(ಬಿ. ಎ೦. ಶ್ರೀ ಪ್ರತಿಷ್ಠಾನದ 50 ನೇ ಪ್ರಕಟಣೆ) 
ಪು :ಥತು-388 ಬೆಲೆ ರೂ 100-00 
(ಗಂಥಾಲಯ ಪ್ರತಿ 1993 

“ರಾಘವ' ಎಂಬ ಕಾವ್ಯನಾಮದಿಂದ ಪ್ರಸಿದ್ದರಾದ ಪ್ರೊ. ಎಂ.ವಿ. 
ಸೀತಾರಾಮಯ್ಯನವರ ಸಮಗ್ರ ಸಂಶೋಧನಾ ಲೇಖನಗಳ ಸಂಪು. 
ಇದು ಎಂ. ವಿ. ಸೀ.ಅವರು 80ನೇ ವರ್ಷ ಪೂರೈಸುವ ನೆನಪಿಗಾಗಿ 
“ಅಭಿನಂದನಾ'ಸಂಪುಟವಾಗಿ ಪ್ರಕಟವಾಗಬೇಕಿದ್ದು ವಿಧಿವಶಾತ್‌ಅವರ ಅಕಾಲಿಕ 
ನಿಧನದಿಂದಾಗಿ “ಸಂಸ್ಕರಣ” ಗ್ರಂಥವಾಗಿ ಪ್ರಕಟವಾಗಿದೆ. ಆರಂಭದಲ್ಲಿ ಎಂ.ವಿ. 
ಸೀ ಅವರ ಎಂಬತ್ತು ಲೇಖನದ ಸಮಗ್ರ ಸಂಪುಟ ಹೊರತರುವ ಯೋಜನೆ 
ಇತ್ತಾದರೂ ಪ್ರಸಕ್ತ “ಕದಂಬ' ಕೃತಿಯಲ್ಲಿ ಸಂಶೋಧನಾ ಲೇಖನಗಳನ್ನು ಮಾತ್ರ 
ಸೇರಿಸಲಾಗಿದೆ. 

ಈ ಕೃತಿಯಲ್ಲಿ 32 ಸಂಶೋಧನಾ ಲೇಖನಗಳಿದ್ದು ಕಾವ್ಯ 
ಮೀಮಾಂಸೆ ವ್ಯಾಕರಣ, ಛ೦ದಸ್ಸು, ಕವಿ ಕಾಲ ವಿಚಾರ ಹಾಗೂ ಸಂಶೋಧನೆ 
ಸಂಕೀರ್ಣ ಎಂಬ ಐದು ಶೀರ್ಷಿಕೆಗಳಡಿಯಲ್ಲಿ ಈ ಲೇಖನಗಳನ್ನು 
ಅಳವಡಿಸಲಾಗಿದೆ. "ಕದಂಬ'ಶೀರ್ಷಿಕೆ ಎಂ.ವಿ. ಸೀ. ಅವರೇಸೂಚಿಸಿದ್ದಹೆಸರು. 
ಕನ್ನಡದ ಮೊಟ್ಟಮೊದಲ ರಾಜವಂಶದ ಹೆಸರಿನಿಂದ ಹಿಡಿದು ಇದಕ್ಕೆ ಅನೇಕ 
ಅರ್ಥಗಳೀವೆ. ಸೀತಾರಾಮಯ್ಯನವರ ಬಹುಶ್ರುತ ಪಾಂಡಿತ್ಯ ಈ ಲೇಖನಗಳಲ್ಲಿ 
ಸ್ಪುಟವಾಗಿ ಕ೦ಡು ಬರುತ್ತದೆ. 


/ ರೂ. 80/- 


ವೆಂಕಟಾಚಲಶಾಸ್ತೀ (ಟಿ. ವಿ) ಸಂ. 
ಶ್ರೀಸಾಹಿತ್ಯ ಮಣೆ ಮಾಲೆ :ಆಚಾರ್ಯ 
ಬಿ. ಎಂ.ಶ್ರೀಕ೦ಠಯ್ಯನವರ ಅಸಂಕಲಿತ ಬರಹಗಳೂ, ಭಾಷಣಗಳು ಇತ್ಯಾದಿ. 
ಪು: 84238 ಬೆಲೆ ರೂ 150/- 2008 

ಆಚಾರ್ಯ ಬಿ.ಎಂ.ಶ್ರೀ ಕಂಠಯ್ಯನವರ ಬರಹಗಳ, 
ಭಾಷದಿಂದ ಸಮಗ್ರ ಸಂಪುಟವನ್ನು 'ಶ್ರೀಸಾಹಿತ್ಯ' ಎಂಬ ಶೀರ್ಷಿಕೆಯಲ್ಲಿ 
ಮೈಸೂರುವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆ (ಈಗ ಕುವೆಂಪು 
ಅಧ್ಯಯನ ಸಂಸ್ಥೆ) 1983ರಲ್ಲಿ ಅವರಜನ್ಮ ಶತಮಾನೋತ್ಸವದ ಅಂಗವಾಗಿ 
ಪ್ರಕಟಸಿತ್ತು ಆದರೆ ಬಿ.ಎಂ.ಶ್ರೀ ಯವರ ಇನ್ನು ಅನೇಕ ಬರಹಗಳೂ, 
ಭಾಷಣಗಳು ಸಂಕಲನಗೊಳ್ಳದೆ ಇದ್ದು ಅವುಗಳನ್ನು ಸಂಗಹಿಸಿ ಪ್ರಕಟಿಸುವ 
ಒ೦ದು ಪ್ರಯತ್ನ ಇದಾಗಿದೆ. ಈ ಸಂಪುಟದಲ್ಲಿ ಒಟ್ಟು 128 ಲೇಖನಗಳಿವೆ. 
ಶ್ರೀಯವರ ಭಾಷಣಗಳ ಉಲ್ಲೇಖಗಳು ಮತ್ತು ಕೈ ಬರಹದ ಮಾದರಿಗಳನ್ನು 
ಪ್ರಕಟಿಸಲಾಗಿದೆ ಕನ್ನಡ ಸಾಹಿತ್ಯದ ಅಧ್ಯಯನಕ್ಕೆ ಇದು ಒಂದು ಪ್ರಮುಖ ಆಕರ 
ಗಂಥವಾಗಿರುತ್ತದೆ. 


೨೦೧೭ ಆಗಸ್ಟ್‌ ತಿಂಗಳಿನಲ್ಲಿ ಹಸ್ತಪ್ರತಿ 
ವಿಭಾಗದಲ್ಲಿ ಕೈಗೊ೦ಡ ಕಾರ್ಯಗಳ ವರದಿ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನದ ಹಸ್ತಪ್ರತಿ ವಿಭಾಗದಲ್ಲಿ ವಿವಿಧ ಹಂತದ 
ಸಂರಕ್ಷರಣಾ ಕಾರ್ಯವು ನಡೆಯುತ್ತಿದೆ. ೨೦೧೭ರ ಜೂನ್‌ ತಿಂಗಳಿನಲ್ಲಿ ೨ ಗ್ರಂಥಗಳ 
ಶುಷ್ಕ ಶುದ್ದೀಕರಣ, ೧ ಮಸಿೀತೈಲ, ೩ ಗ್ರಂಥ ಪತ್ರಗಳ ಮರುಜೋಡಣೆ ಕಾರ್ಯ, 
೨ ಗ್ರಂಥಗಳಿಗೆ ಅಟ್ಟೆಕಟ್ಟಿದ ಕಾರ್ಯ, ೧ ಗ್ರಂಥಗಳಿಗೆ ಬಟ್ಟೆ ಕಟ್ಟುವಿಕೆ ಕಾರ್ಯ, ಮತ್ತು ೩ 
ಗ್ರಂಥಗಳಿಗೆ ಸೂಚಿಯನ್ನು ತಯಾರಿಸಿದೆ. 

೨೦೨೮ ಪುಟಗಳ ವಿಶೇಷವಾದ ಕಾಗದದಲ್ಲಿ ಬರೆದ ವಾಲ್ಮೀಕಿ ರಾಮಾಯಣದ 
ಹಸ್ತಪ್ರತಿ ಗ್ರಂಥವನ್ನು ಸಂರಕ್ಷಿಸಿ ಸ್ಕ್ಯಾನ್‌ ಮಾಡಿ ಸಂರಕ್ಷಿಸಿದೆ. ಭಾಷೆ: ಸಂಸ್ಕೃತ, ಲಿಪಿ : 
ಕನ್ನಡ ಇದೊಂದು ಸಮಗ್ರವಾದ ಗ್ರಂಥ. 

ಪ್ರತಿಷ್ಠಾನವು ವೇ॥ಬ್ರಶ್ರೀ ಪ್ರೊಕೆ.ಎನ್‌. ನರಸಿಂಹಮೂರ್ತಿಯವರು ಸಂರಕ್ಷಣೆ 
ಸಲುವಾಗಿ ನೀಡಿರುವ ೧೨ ತಾಳೆಗರಿಗಳ ಗ್ರಂಥಗಳನ್ನು ಸ್ವೀಕರಿಸಿದೆ.ಸಂರಕ್ಷಣಾ 
ಕಾರ್ಯವು ಪ್ರಗತಿಯಲ್ಲಿದೆ. 


ಕರ್ನಾಟಕ ಲೋಚನ ವಿದ್ವತ್‌ ಪತ್ರಿಕೆಗೆ ಚಂದಾ 


ತಿಷ್ಠಾನವು ಪ್ರಕಟಿಸುತ್ತಿರುವ ಕರ್ನಾಟಕ ಲೋಚನ ವಿದ್ವತ್‌ 
ಚಂದಾ ವಿವರ: ವಾರ್ಷಿಕ ರೂ. 100/- (ವರ್ಷದಲ್ಲಿ ಎರಡು 
ಸಂಚಿಕೆಗಳನ್ನು ಪ್ರಕಟಿಸಲಾಗುತ್ತಿದೆ) ಆಜೀವ ಚಂದಾ 

ರೂ. 1500/- ಆಗಿರುತ್ತದೆ. ಎಲ್ಲಾ ಸಾಹಿತ್ಯಾಸಕ್ಷರೂ ಈ ವಿದ್ವತ್‌ 
ಪತ್ರಿಕೆಗೆ ಚಂದಾದಾರಾಗಬೇಕೆಂದು ಕೋರುತ್ತೇವೆ. 


ಕೋರಿಕೆ : 
ಹೊಂಗನಸು ಯಶಸ್ವಿಯಾಗಲು ನಿಮ್ಮ ಆಶೀರ್ವಾದ, ಬೆಂಬಲ 
ಹಾಗೂ ಸಹಕಾರಗಳು ನಮಗೆ ಅಗತ್ಯವಾಗುತ್ತವೆ. ಈ ಮಾಸಿಕದ 
ವಾರ್ಷಿಕ ಚಂದಾ ಹಣ ಕೇವಲ ರೂ. 20/ - ಆಗಿದ್ದು ಐದು 
ವರ್ಷಗಳ ಚಂದಾಹಣ ರೂ, 100/- ಮಾತ್ರ ನೀವುಗಳು ಈ 


ಮಾಸಿಕಕ್ಕೆ ಚಂದಾದಾರರಾಗಲು ಕೋರುತ್ತೇವೆ. 


pel 
ಲ 
ಗೆ 


ಪತ್ರಿಕೆ 


Printed and published by : B.R.Ravindranath on behalf of the BMSRI SMARAKA PRATISHTANA, 31 Main Road, NR Colony, 
Bangalore - 560019 and printed at Annapoorneshwari Printers, No. 11, 10°C’ Main, 6th Block, Rajajinagar, Bangalore 10. and published 
at BMSRI SMARAKA PRATISHTANA, 3 Main Road, NR Colony, Bangalore - 560019 Editor : B.R.Ravindranath 


ಅಚಾದ ಪುಸಕ 
ಚ ಹಾದಿ 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಕಲಾಭವನ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


Page | August 2017 Honganasu 


Vol. 04 Issue 5 


